ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 
ಮಾನ್ಯ ಸದಸ್ಯರ ಹೆಸರು 


ಉತ್ತರಿಸಬೇಕಾದ ದಿನಾಂಕ 


13(50) 

ಶ್ರೀ ಪಿ.ಆರ್‌.ರಮೇಶ (ನಾಮನಿರ್ದೇಶನ 
ಹೊಂದಿದವರು) 

07.12.2020 


ಉತ್ತರಿಸಬೇಕಾದ ಸಚಿವರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ 
ವೈದ್ಯಕೀಯ ಶಿಕಣ ಸಚಿವರು 
ಕ್ರ.ಸಂ ಪ್ರಶ್ನೆಗಳು ಉತ್ತರ 
ಅ) ಬೆಂಗಳೂರು ನಗರ ಜಿಲ್ಲೆ ಮತ್ತು ಬೆಂಗಳೂರು | ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ ಅಡಿಯಲ್ಲಿ 
ಗ್ರಾಮಾಂತರ ಜಿಲ್ಲಾ ವ್ಯಾಪ್ತಿಯಲ್ಲಿ ಸರ್ಕಾರದ | ಕೋವಿಡ್‌-19 ರೋಗಿಗಳನ್ನು 
ವತಿಯಿಂದ ಕೋವಿಡ್‌-19 ರೋಗಿಗಳನ್ನು ದಿನಾ೦ಕ:23.06.2020ರ, Wg 
ಬೆಂಗಳೂರು ನಗರ ಜಿಲ್ಲೆಯಲ್ಲಿ 52,940 ಮತು 
ಯ r) ವೂ 
ee ಅಸ್ಟತ್ಪಗಳಿೆ ನಾಖಸಿಸಡ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವ್ಯಾಪ್ತಿಯಲ್ಲಿ 
ಪ್ರಕರಣಗಳ ಸಂಖ್ಯ ಎಷ್ಟು ಯಾವ|[|್ರು ನೋಂದಾಯಿತ ಆಸ್ಪತ್ರೆಗಳಲ್ಲಿ. 
ದಾಖಲಿಸಲಾಗಿದೆ: ಈ ಹೈಕಿ ಗುಣಲಕ್ಷಣ 
ಇರುವ ($ymptomati) ಮತ್ತು ಇಲ್ಲದಿರುವ | ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್‌ ಅಡಿಯಲ್ಲಿ 
(Asymptomatic) ರೋಗಿಗಳ ಸಂಖ್ಯೆ ಎಷ್ಟು: ನೋಂದಾಯಿತ ಸರ್ಕಾರಿ ಹಾಗೂ ಖಾಸಗಿ 
ಈ ಷೈಕಿ ಮರಣ ಹೊಂದಿರುವವರ ಸಂಖ್ಯೆ ಆಸ್ಪತ್ರೆಗಳಲ್ಲಿ ರೋಗಿಗಳನ್ನು ದಾಖಲಿಸಲಾಗಿದೆ. 
ಖಿಫ್ಸು ಹರಿ ಸರ್ಕಾರಕ್ಕ ತಗುಲಿದ (ಆಸ್ಪತ್ರೆಗಳ ಮಾಹಿತಿಯನ್ನುಅನುಬಂಧ:-1ರಲ್ಲಿ 
ವೆಚ್ಚೆವಷ್ಟು(ಪ್ರತ್ಯೇಕ ವಿವರ ನೀಡುವುದು) ಲಗತ್ತಿಸಿದೆ) 
ಗುಣಲಕ್ಷಣ ಇರುವ (Symptomatic ಕೋಿಡ್‌ 
ಸೋಂಕಿತರ ಸಂಖ್ಯೆ:66940 (ಬೆಂಗಳೂರು ನಗರ 
ಮತ್ತು ಗ್ರಾಮಾಂತರ) 
ಗುಣಲಕ್ಷಣ ಇಲ್ಲದಿರುವ (Asymptomatic) 
ರೋಗಿಗಳ ವಿವರಗಳು ಸುವರ್ಣ ಆರೋಗ್ಯ 
ಸುರಕ್ಷಾ ಟ್ರಸ್ಟ್‌ ನಿರ್ವಹಿಸಿರುವುದಿಲ್ಲ. 
ಈ ಪೈಕಿ ಬೆಂಗಳೂರು ನಗರದಲ್ಲಿ 1576 
ಸೋಂಕಿತರು ಮರಣ ಹೊಂದಿರುತ್ತಾರೆ, ಹಾಗೂ 
ರೂ.126406 ಲಕ್ಷಗಳು ವೆಚ್ಚವಾಗಿರುತದೆ. 
ಬೆಂಗಳೂರು ಗ್ರಾಮಾಂತರದಲ್ಲಿ 109 
ಸೋಂಕಿತರು ಮರಣ ಹೊಂದಿರುತ್ತಾರೆ. ಹಾಗೂ 
ರೂ.73.52 ಲಕ್ಷಗಳು ವೆಚ್ಛವಾಗಿರುತ್ತದೆ. 
(ವೆಚ್ಚ ವಿವರವು ಅನುಬಂಧ-2ರಲ್ಲಿ ಲಗತ್ತಿಸಿದೆ) 
ಆ) ಬೆಂಗಳೂರು ನಗರ ಜಿಲ್ಲೆ ಮತ್ತು | ಖಾಸಗಿ ಆಸ್ಪತ್ರೆಗಳಲ್ಲಿ ನೇರವಾಗಿ 
ಬೆಂಗಳೂರುಗ್ರಾಮಾಂತರ ಜಿಲ್ಲಾ | ದಾಖಲಾಗಿರುವ  ಕೋವಿಡ್‌ ಸೋಂಕಿತರ 
ವ್ಯಾಪ್ತಿಯಲ್ಲಿ ನೇರವಾಗಿ ಖಾಸಗಿ | ಮಾಹಿತಿಯನ್ನು ಪಡೆಯಲಾಗುತ್ತಿದ್ದು, ಮಾಹಿತಿ 


ಆಸ್ಪತ್ರೆಗಳಲ್ಲಿ ದಾಖಲಾಗಿರುವ ಕೋವಿಡ್‌-19 


J 


ಬಂದ ನಂತರ ನೀಡಲಾಗುವುದು. 


ರೋಗಿಗಳ ಸಂಖ್ಯೆ ಎಷ್ಟು: ? ಈ ಪೈಕಿಚಿಕಿತ್ಸೆ 
ಪಡೆದು ಗುಣಮುಖರಾಗಿರುವವರ ಹಾಗೂ 
ಮರಣ ಹೊಂದಿರುವವರ ಸಂಖ್ಯಎಷ್ಟು, 
ಚಿಕಿತ್ಸೆ ಪಡೆದು ಗುಣಮುಖರಾಗಿರುವವರಲ್ಲಿ 
ಗುಣಲಕ್ಷಣ ಇರುವ ($ymptomati) ಮತ್ತು 
ಇಲ್ಲದಿರುವ (Asymptomatic) ರೋಗಿಗಳ 
ಸಂಖ್ಯೆಎಷ್ಟು; ಕನಿಷ್ಟ ಮತ್ತು ಗರಿಷ್ಟ 
ಮೊತ್ತದ ಚಿಕಿತ್ಸಾ ವೆಚ್ಚದ ಕುರಿತು 
ಸರ್ಕಾರದಿಂದ ಯಾವುದಾದರೂ 
ಮಾನದಂಡಗಳನ್ನು ಜಾರಿಗೆ ತರಲಾಗಿದೆಯೇ; 
(ಪ್ರತ್ಯೇಕವಾಗಿ ವಿವರಗಳನ್ನು ನೀಡುವುದು) 


ಹೌದು, ಕನಿಷ್ಠ ಮತ್ತು ಗರಿಷ್ಟ ಮೊತ್ತದ ಚಿಕಿತ್ಸಾ 


ವೆಚ್ಚದ ಕುರಿತು ಸರ್ಕಾರದಿಂದ 
ಮಾನದಂಡವನ್ನ್ಮುಜಾರಿಗೆ ತರಲಾಗಿದೆ. 
ವಿಪತ್ತು ನಿರ್ವಹಣಾಕಾಯಿದೆ 2005 


ಅಡಿಯಲ್ಲಿ ಆಕುಕ 228 ಎಸಿಎಸನ್‌ 2020, ದಿನಾಂಕ 
23.06.2020 ಅಧಿಸೂಚನೆ ಹೊರಡಿಸಲಾಗಿದೆ. 
ಅದರನ್ವಯ ವಿವರಗಳು ಈ ಕೆಳಗಿನಂತಿವೆ; 


ಸಾರ್ವಜನಿ ಕಆರೋಗ್ಯ ಸಂಸ್ಥೆಗಳಿಂದ ರೆಫರ್‌ 
ಮಾಡಿದ ಕೋವಿಡ್‌-19 ರೋಗಿಗಳ ಒಂದು 
ದಿನಕ್ಕೆ ಪ್ಯಾಕೇಜ್‌ ದರ- 


1.ಜನರಲ್‌ ವಾರ್ಡೂ.5200/- 
2.ಹೆಚ್‌.ಡಿ.ಯುರೂ.7000/- 
3.ಐಸೊಲೇಷನ್‌ಐಸಿಯು 
ವೆಂಟಿಲೇಟರ್ರಹಿತರೂ.8500/- 
4.ಐಸೊಲೇಷನ್‌ಐಸಿಯು 
ವೆಂಟಿಲೇಟಿರ್ನಹಿತರೂ.8500/- 


ನಗದು ಪಾವತಿ (ವಿಮೆಅಲ್ಲದ) ಮಾಡುವ ಖಾಸಗಿ 
ಆಸ್ಪತ್ರೆಗಳಲ್ಲಿ ನೇರವಾಗಿ ಪ್ರವೇಶ ಪಡೆದ ಖಾಸಗಿ 
ಕೋವಿಡ್‌-19 ರೋಗಿಗಳಿಗೆಒಂದು ದಿನಕ್ಕೆ 
ಪ್ಯಾಕೇಜ್‌ ದರ- 


1.ಜನರಲ್‌ ವಾರ್ಡೂ.10,000/- 

2.ಹೆಚ್‌.ಡಿ.ಯುರೂ.12,000/- 

3.ಐಸೊಲೇಷನ್‌ಐಸಿಯು 
ವೆಂಟಿಲೇಟಿರ್ರ೯ಹಿತರೂ.15,000/- 

4.ಐಸೊಲೇಷನ್‌ ಐಸಿಯು ವೆಂಟಿಲೇಟರ್‌ 
ಸಹಿತರೂ.25,000/- 

5ಅರೆಖಾಸಗಿ (win Sharing) ಪಾರ್ಡ್‌ಗಳಿಗೆ 

ಹೆಚ್ಚುವರಿ 10% ಮತ್ತು ಏಕ ಕೊಠಡಿಗಳಿಗೆ 25% 

ಹೆಚ್ಚು ವಿಧಿಸಲಾಗುವುದು. 

6.ಸೂಟ್‌ ವಾರ್ಡಳಿಗೆಯಾವುದೇ 

ಮಿತಿಇರುವುದಿಲ್ಲ. 

(ಅಧಿಸೂಚನೆ ಪತುವನ್ನು ಅನುಬಂಧ-3ರಲ್ಲಿ 

ಲಗತಿಸಿದೆ) 


ಖಾಸಗಿ ಆಸ್ಪತ್ರೆಗಳ ವಿರುದ್ದ ಸಾರ್ವಜನಿಕರ 
ದೂರು ಸ್ನೀಕರಿಸಲು ಮತ್ತು ನಿಯಮಾನುಸಾರ 


ಸಮಸ್ಯೆಯನ್ನು ಪರಿಹರಿಸಲು 
ಯಾವುದಾದರೂ ಸಕ್ಷಮ ಪ್ರಾಧಿಕಾರ 
(Grievance redress) ರಚನೆಯಾಗಿದೆಯೆಣ; 
ರಚನೆಯಾಗಿದ್ದಲ್ಲಿ ಎಷ್ಟು ದೂರುಗಳು 


ದಾಖಲಾಗಿವೆ; (ವಿವರ ನೀಡುವುದು) 


ಆಯುಷಾನ್‌ ಭಾರತ್‌- ಆರೋಗ್ಯಕರ್ನಾಟಕ 
ಯೋಜನೆಯಡಿ ವಿವಿಧ ವಿಷಯಗಳ ಬಗ್ಗೆ 
ಪರಸ್ಪರ ದೂರು, ಕುಂದು ಕೊರತೆಗಳನ್ನು 
ನೋಂದಾವಣಿ ಮಾಡಿ ಅವಶ್ಯ ಕುಮ 
ಕೈಗೊಳ್ಳಲು ರಾಜ್ಯ ಮತುಜಿಲ್ಲಾ ಮಟ್ಟದ 
ಪರಿಹಾರ ಸಮಿತಿಗಳನ್ನು ರಚಿಸಲಾಗಿದೆ. 


ರಾಜ್ಯ ಮಟ್ಟದಲ್ಲಿ ಕಾರ್ಯಕಾರಿ ನಿರ್ದೇಶಕರು- 


ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್‌ 
ಅಧ್ಯಕ್ಷತೆಯಲ್ಲಿ ರಾಜ್ಯ ಮಟ್ಟದ ಕುಂದುಕೊರತಾ 
ನಿವಾರಣಾ ಸವಿತ (State Grievance Redressal 
Committe) ಹಾಗೂ ಜಿಲ್ಲಾ ಮಟ್ಟದಲ್ಲಿ 
ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಜಿಲ್ಲಾಮಟ್ಟದ 
ಕುಂದುಕೊರತಾ ನಿವಾರಣಾ ಸಮಿತಿ (strict 
Grievance Redressal Committee) 
ರಚನೆಯಾಗಿದ್ದು, ಕಾರ್ಯನಿರ್ವಹಿಸುತ್ತಿವೆ. 


ಆಯುಷ್ಮಾನ್‌ ಬಾರತ್‌- ಆರೋಗ್ಯ ಕರ್ನಾಟಿಕ 


ಯೋಜನೆಯ ಚಿಕಿತ್ಸಾ ವಿಧಾನಗಳಲ್ಲಿ 
ಕೋವಿಡ್‌-19ಗೆ ಸಹ ಚಿಕಿತ್ಸೆ 
ಗುರುತಿಸಲಾಗಿರುತದೆ. ಹಾಗೂ ಈ 
ರೋಗಕೈಆಯುಷ್ಮಾನ್‌ ಭಾರತ್‌- ಆರೋಗ್‌ಯ 
ಕರ್ನಾಟಕ ಯೋಜನೆಯಡಿಯಲ್ಲಿ 
ಚಿಕಿತ್ಸೆಯನ್ನು ನೀಡಲಾಗುತ್ತಿದೆ. ಆದ್ದರಿಂದ 
ಸದರಿ ಸಮಿತಿಗಳು ಕೋವಿಡ್‌-19 
ಸಂಬಂಧಿತದೂರಗಳ ನಿವಾರಣೆ 
ಕೈಗೊಂಡಿರುತ್ತವೆ. 


ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ನಲ್ಲಿ 
ಇಲ್ಲಿಯವರೆಗೆ ಕೋವಿಡ್‌-19 ಪ್ರಕರಣಗಳಿಗೆ 
ಸಂಬಂಧಿಸಿದಂತೆ ಒಟ್ಟು 122 ದೂರುಗಳು 
ದಾಖಲಾಗಿದ್ದು, ಕ್ರಮ ಕೈಗೊಳ್ಳಲಾಗುತಿ . 
ವಿವರ  ಪಟ್ಟೆಯನ್ನು ಅನುಬಂಧ-4ರಲ್ಲಿ 


ಲಗತ್ತಿಸಿದೆ. 


ಈ) 


ಕೊರೋನಾ ಮೈರಾಣು ಕಾಯಿಲೆ 
ಲಸಿಕೆಯನ್ನು ಸಾರ್ವಜನಿಕವಾಗಿ ವಿತರಿಸುವ 
ವ್ಯವಸ್ಥೆ ಸರ್ಕಾರದಿಂದ 
ಮಾಡಲಾಗುತ್ತಿದೆಯೇ; ಆಗಿದ್ದಲ್ಲಿ ಸದರಿ 
ಪ್ರಕ್ರಿಯೆಯು ಯಾವ ಹಂತದಲ್ಲಿದೆ ವಿವರ 
ನೀಡುವುದು 


* ಕೋರೋನಾ ವೈರಾಣು ಖಾಯಿಲೆ ವಿರುದ್ಧ 
ಲಸಿಕೆಯನ್ನು ಭಾರತ ಸರ್ಕಾರದ 
ಮಾರ್ಗಸೂಚಿಯನ್ವಯ ಮೊದಲ 
ಆದ್ಯತೆಯಾಗಿ ಸರ್ಕಾರಿ ಮತ್ತು ಖಾಸಗಿ 
ವಲಯದ ಆರೋಗ್ಯ ಕಾರ್ಯಕರ್ತರಿಗೆ 
ವಿತರಿಸುವ ವ್ಯವಸ್ಥೆ ಸರ್ಕಾರ 
ಮಾಡಲಾಗುತ್ತಿದೆ. 

* ಸದರಿ ಪ್ರಕ್ರಿಯೆಯಾಗಿ ಸರ್ಕಾರಿ (224083) 
ಮತ್ತು ಖಾಸಗಿ (245773) ವಲಯದ 
ಆರೋಗ್ಯ ಕಾರ್ಯಕರ್ತರನ್ನು 
ನೋಂದಾಯಿಸಲಾಗಿದೆ ಮತ್ತು ಕೋವಿನ್‌ 
ತಂತ್ರಾಂಶದಲ್ಲಿ ಇಂದೀಕರಿಸುವ ಪ್ರಕ್ರಿಯ 
ಪ್ರಾರಂಭವಾಗಿದೆ. 

* ಕೋವಿಡ್‌ ಲಸಿಕೆ ನೀಡಲು ಸಂಭಾವ್ಯ ಲಸಿಕೆ 
ನೀಡುವವರನ್ನು ಸರ್ಕಾರಿ (68317) ಮತ್ತು 
ಖಾಸಗಿ (35310) ವಲಯಗಳು ಸೇರಿದಂತೆ 
ಗುರುತಿಸಲಾಗಿದೆ. ಭಾರತ ಸರ್ಕಾರದಿಂದಲೇ 
ಲಸಿಕೆಗಳು ಬರಲಿದ್ದು ಲಸಿಕೆಗಳ ಹಾಗೂ 
ಸಿರಿಂಜ್‌ಗಳ ಶೇಖರಣೆ, ವಿತರಣೆ ಮತ್ತು 
ನಿರ್ವಹಣೆಗಾಗಿ ಸಜ್ಮುಗೊಳಿಸಲಾಗುತ್ತಿದೆ. 

*° ರಾಜ್ಯಮಟ್ಟದ ಚಾಲನಾ ಸಮಿತಿ ಸಭೆ, ರಾಜ್ಯ 
ಮಟ್ಟದ ಕಾರ್ಯಪಡೆ ಸಭೆಗಳು, ಜಿಲ್ಲಾ 
ಮಟ್ಟದ ಕಾರ್ಯಪಡೆ ಸಭೆಗಳು ಮತ್ತು 


ತಾಲ್ಲೂಕು ಕಾರ್ಯಪಡೆ ಸಭೆಗಳು ನಡೆದಿವೆ. 
ಸಾರ್ವತ್ರಿಕ ಲಸಿಕಾ ಕಾರ್ಯಕ್ರಮದಡಿ 
ಲಭ್ಯವಿರುವ ಶೀತಲ ಸರಪಣಿ 
ಉಪಕರಣಗಳಲ್ಲದೆ  ಕೋವಿಡ್‌ ಲಸಿಕೆ 
ಶೇಖರಣೆಗಾಗಿ ಬೇಕಾಗುವ ಹೆಚ್ಚುವರಿ 
ಉಪಕರಣಗಳಿಗಾಗಿ ಭಾರತ ಸರ್ಕಾರಕ್ಕೆ 
ಮನವಿ ಸಲ್ಲಿಸಲಾಗಿದೆ. 395 ಡೀಫ್‌ ಫೀೀಜರ್‌, 
15 ಲಸಿಕಾ ವಾಹನ, 2 ರೆಫ್ರಿಜರೇಟಿಡ್‌ ಲಸಿಕಾ 
ವಾಹನ, 3 ವಾಕ್‌ ಇನ್‌ ಫ್ರೀಜರ್‌ ಹಾಗೂ 
ಬೆಂಗಳೂರು ನಗರ, ಶಿವಮೊಗ್ಗ ಮತ್ತು 
ಬಳ್ಳಾರಿ ಜಿಲ್ಲೆಗಳಿಗೆ ವಿಭಾಗೀಯ ಮಟ್ಟದ 
ಲಸಿಕಾ ಉಗ್ರಾಣ ಮಾಡಲು ಕೋರಲಾಗಿದೆ. 
ಶೀತಲ ಸರಪಣಿ ಸಾಮರ್ಥ್ಯ ಅಭಿವೃದ್ಧಿಗಾಗಿ 
ಇತರೆ ಇಲಾಖೆಗಳಲ್ಲಿ ಎಲ್ಲಾ ಹಂತಗಳಲ್ಲಿ 
ಕೋವಿಡ್‌ ಲಸಿಕೆಗಾಗಿ ಲಭ್ಯವಿರುವ ಶೀತಲ 
ಮತ್ತು ಒಣ ಸ್ಟೋರೇಜ್‌ ಸಾಮರ್ಥ್ಯದ 
ಮಾಹಿತಿ ಪಡೆಯಲಾಗುತ್ತಿದೆ 


ಸಂಖ್ಯ: ಆಕುಕೆ ಎಸ್‌ಎ೦ಎಂ೦ 2020 


> 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ 
ವೈದ್ಯಕೀಯ ಶಿಕ್ಷಣ ಸಚಿವರು 


Annexure-1 


wal list of Bangalore rural & urban where covid 19 patients were admitted 


District Hospital Name Hospital Sub Type 
Bangalore urban SJICR Government |] 
Bangalore urban K C General Hospital Government 
Bangalore urban SDS TRC RGICD Government 
Bangalore urban Bowring and Lady Curzon Hospitals —[Government 
Bangalore urban VICTORIA HOSPITAL Government 
Bangalore urban GENERAL HOSPITAL KR PURAM Government 
Bangalore urban GENERAL HOSPITAL YELAHANKA Government 


Bangalore urban 


Government 


General Hospital Jayanagar 


Bangalore urban 


SIR CV RAMAN GENERAL HOPSITAL 
INDIRANAGAR 


Government 


Bangalore urban 


GOVT HSIS GOSHA HOSPITAL 
TRAUMA AND EMERGENCY CARE 
CENTRE 


Government 


Government 


11 Bangalore urban 
Bangalore urban 


Epedimic Disease Hospital Government 
Bangalore urban LEPROSY HOSPITAL Government 
Bangalore urban ESIMC-PGIMSR MODEL HOSPITAL Government 
Bangalore urban General Hospital Anekal Government 
Bangalore urban CHARAKA SUPER SPECIALITY HOSPITAL Government 
17 Bangalore urban BGS GLOBAL HOSPITAL Private 
18 Bangalore urban Sagar Hospitals Private 
Bangalore urban  [VYDEHI HOSPITAL Private 
20 Bangalore urban SAPTHAGIRI SUPER SPECIALITY HOSPITAL| Private 
TRINITY HOSPITAL AND HEART 
21 Bangalore urban 
_|FOUNDATION 
22 Bangalore urban M S Ramaiah Hospital Private 
Bangalore urban |Suguna Hospital Bangalore Private 
24 Bangalore urban Bhagwan Mahaveer Jain Hospital Private 
25 Eansialene ria RAJARAJESWARI MEDICALCOLLEGE AND priate ] 
HOSPITAL 
26 Bangalore urban NU Hospitals Pvt Ltd Private 
27 Bangalore urban HBS HOSPITAL TRUST 
28 Bangalore urban Yashomati Hospitals 
29 Bangalore urban SPECIALIST HEALTH SYSTEM PVT LIMITED] Private 


Bangalore urban 
Bangalore urban 


SANJEEVINI HOSPITAL Bangalore North 
ASTER CMI HOSPITAL 


Private 
Private 


32 Bangalore urban EAST POINT HOSPITAL Private 
33 Bangalore urban KIMS HOSPITAL AND RESEARCH CENTER |Private 
34 Bangalore urban Fortis Hospital Bannerghatta Private 
35 Bangalore urban FORTIS HOSPITAL Cunningham Road Private 
Apol itals, A Unit of Imperial N 
36 Bangalore urban po io Maspital n HE Private 
Hospital 
RAINBOW CHILDRENS MEDICARE p 
37 Bangalore urban Private 


PRIVATE LIMITED 


Bangalore urban 


Bangalore urban 


ST JOHNS MEDICAL COLLEGE HOSPITAL 


SPARSH HOSPITAL RR NAGAR 


Bangalore urban 


ST THERESAS HOSPITAL 
BGS GLOBALINSTITUTE 


Private 


Private 
Private 
Private 


Private 


41 Bangalore urban 

OFMEDICALSCIENCES AND HOSPITAL 
42 Bangalore urban SANTOSH HOSPITAL 
43 Bangalore urban SHIFAA HOSPITAL 
44 Bangalore urban Apollo Hospitals Enterprise Limited 
45 Bangalore urban PRASHANTH HOSPITAL 
46 Bangalore urban PM SANTOSHA HOSPITAL 


Bangalore urban 


Aveksha Hospital 


Private 
Private 


Bangalore urban 


49 Bangalore urban 


Nagappa Hadli Hospital 
NEW JANAPRIYA SUPER SPECIALITY 
HOSPITAL 


Private 


Girinagar 


50 Bangalore urban Mallige Medical Centre Pvt Ltd 
51 Bangalore urban ST PHILOMENAS HOSPITAL Private 
DR BR AMBEDKAR MEDICAL COLLEGE P | 
52 Bangalore urban Private 


Private 


5 


4 
55 Bangalore urban 
56 Bangalore urban 
57 
58 


Bangalore urban 


Bangalore urban 


Manipal Northside Hospital a unit of 
MHEPL 


AND HOSPITAL 
53 Bhagwan Mahaveer Jain Hospital - | 


Private 


N 


ST MARTHAS Hospital Private 
Manipal Hospitals Bangalore Private 


Bangalore urban 


PEOPLE TREE HOSPITALS 


Private 


Bangalore urban 


59 


Bangalore urban 


CHINMAYA MISSION HOSPITAL 
Aster RV Hospital 


Bangalore urban 


Bangalore urban 


BANGALORE BAPTIST HOSPITAL 


Private 
Private 
Private 


TRUSTWELL HOSPITALS PRIVATE 
LIMITED 


Bangalore urban 


Bangalore urban 
Bangalore urban 


Bangalore urban 


FORTIS HOSPITALS 
Rangadore Memorial Hospital 
Sakra Hospital 
Aaxis Hospital 


Private 


Private 
Private 


Bangalore urban 


Bangalore urban 


Columbia Asia Hospital-Whitefield 
Atreum Hospitals Pvt Ltd 


Private 


Bangalore urban Agadi Hospital 


Bangalore urban 


Bangalore urban 


Vimalalaya Hospital a Unit of Vimalalaya 
hosptial 
Comfort Multi Speciality Hospital 


Bangalore urban 


Bangalore urban 


Bangalore urban 


Vasavi Hospital 


Private 


The Pulse Multispeciality Hospital 


Private 


Sreenivasa hospital 


Bangalore urban 


M/S SHEKHAR HOSPITAL 


Bangalore urban 


Sathya Sai Orthopadic and 
Multispeciality Hospital 


Bangalore urban 
Bangalore urban 


Bangalore urban 


MEDSTAR SPECIALITY HOSPITAL 


Private 


Private 


Athreya Hospital 


Private 


— 


Columbia Asia Referral Hospital 


Bangalore urban 


Privat 
Yeshwanthpur | MELE 
Columbia Asia Hospital Hebbal Private 


Bangalore urban 


Sri Sai Hospital Nagwara Private 


WW 
00 
ವಮ 


Bangalore urban ST JOHNS MEDICAL COLLEGE HOSPITAL 
39 Bangalore urban SPARSH HOSPITAL RR NAGAR 
40 Bangalore urban ST THERESAS HOSPITAL 
41 Bangalore urban Waele dnd Private * 
2 OFMEDICALSCIENCES AND HOSPITAL 
42 Bangalore urban SANTOSH HOSPITAL Private 
43 Bangalore urban |SHIFAA HOSPITAL Private 
44 Bangalore urban Apollo Hospitals Enterprise Limited Private 
45 Bangalore urban PRASHANTH HOSPITAL Private 
46 Bangalore urban PM SANTOSHA HOSPITAL Private 
47 Bangalore urban Aveksha Hospital Private 
48 Bangalore urban Nagappa Hadli Hospital private 
NEW JANAPRIYA SUPER SPECIALITY p 
Bangalore urban Private 
50 Bangalore urban |Mallige Medical Centre Pvt Ltd Private 
51 Bangalore urban ST PHILOMENAS HOSPITAL Private 
DR BR AMBEDKAR MEDICAL COLLEGE K 
5 Bangalore urban AND HOSPITAL Private 
Bhagwan Mahaveer Jain Hospital - R 
Bangalore urban Private 


Girinagar 
Manipal Northside Hospital a unit of 
MHEPL 

ST MARTHAS Hospital 
Manipal Hospitals Bangalore 
PEOPLE TREE HOSPITALS 


5 Private 


Bangalore urban 


Bangalore urban 
Bangalore urban 
Bangalore urban 


Private 


| Bangalore urban  [CHINMAYA MISSION HOSPITAL 


Bancalore urban |TRUSTWELL HOSPITALS PRIVATE ಸನಾ 
E LIMITED ES 


Bangalore urban [FORTIS HOSPITALS 
Bangalore urban Rangadore Memorial Hospital 


Private 
Bangalore urban Aaxis Hospital Private 


Bangalore urban Columbia Asia Hospital-Whitefield Private 


67 Bangalore urban Atreum Hospitals Pvt Ltd Private 
Bangalore urban Agadi Hospital Private 


Vimalalaya Hospital a Unit of Vimalalaya 


™ 


UWN|UN UN 


57 
58 
59 
61 
62 
63 

4 


6. Bangalore urban |Sakra Hospital 


[eK] 
DM|U 


69 Bangalore urban losin Private 
70 Bangalore urban Comfort Multi Speciality Hospital Private 
JL Bangalore urban Vasavi Hospital Private 
72 Bangalore urban The Pulse Multispeciality Hospital Private 


73 Bangalore urban Sreenivasa hospital 
Bangalore urban  |M/S SHEKHAR HOSPITAL 
75 Barigelsrs urher sdthya ಸ as a and 
Multispeciality Hospital 
76 Bangalore urban MEDSTAR SPECIALITY HOSPITAL 
77 Bangalore urban  [Athreya Hospital 
Columbia Asia Referral Hospital 
78 Bangalore urban mis Hetelrd pra 
_ \Yeshwanthpur 
79 Bangalore urban Columbia Asia Hospital Hebbal 


80 Bangalore urban Sri Sai Hospital Nagwara Private 


81 
82 


83 
84 


85 


Bangalore urban PAN Nagarbhavi Hospitals Pvt Ltd 
Bangalore urban Punya Hospitals India pvt Ltd Private 


Bangalore urban 


Private 


Pristine Hospital And Research Centre 


Bangalore urban 


Bangalore urban 


Bangalore urban 


Bangalore urban 


Bangalore urban 


Bangalore urban 


Bangalore urban 


Bangalore urban 


put. Ltd Private 
Columbia Asia Hospital Private ° 
Prakriya Hospitals A Unit of C Square K 
Private 
Healthcare 
GUNASHEELA SURGICAL AND Brake 
MATERNITY HOSPITAL e 
CURA Private 
Sri Ashwini Hospital Private 
Vikram Hospital Bengaluru Private A 
iy Private 
Limited 
Apoorva Hospitals And Diagnostic Centre |Private 
Rajshek i iali ital Pvt 
jshekar Multi Speciality Hospital Pv biivate 
Ltd 
Artyem Hospital Private 
Sevakshetra Hospital Private 


9 
9 


97 
98 


101 
102 
103 


92 Bangalore urban 

93 Bangalore urban 

94 Bangalore urban 
5 Bangalore urban 
6 


Bangalore urban 


Bangalore urban 
Bangalore urban 


Maya Multispeciality Hospital 


Private 


Alliance LLP 


Excelcare Hospital Excelcare Health 


Ananya Hospital Pvt. Ltd, Rajajinagar 


Private 


Citi Hospital 


Private 


Gayathri Hospitals Pvt Limited 


Private 


Bangalore urban 


Sree sai prasad multispeciality Hos 


pital |Private 


— 


Bangalore urban 
Bangalore urban 
Bangalore urban 


Bangalore urban 
104 Bangalore urban 


Sri Sai Hospitals 
Lenus Hospitals 


Sri Lakshmi Multi Specialty Hospital 


Private 


Sri Sai Ram Hospital 


Saralaya Hospitals pvt Ltd 


Bangalore urban 


Bangalore urban Manipal Hospitals Whitefield 


Private 


Bangalore urban Nano hospital Private 
106 BAA Bale Oba Nepachellena Hospital A Unit of Pan private | 
Asia Hospitals 
107 Bangalore urban Kanva Sri Hospital Private 
108 Bangalore urban [fortis hospital Rajajinagar Private 
109 ASTRA SUPER SPECIALITY HOSPITAL private 


Dr Malathi Manipal Hospital 
APOLLO HOSPITALS ENTERPRISES 


Private 


Bangalore urban 


GASTROENTEROLOGY 


Swasa hospital 


112 Bangalore urban Private 
LIMITED -SHESHADRIPUR 
Bangalore urban Vagus Super Speciality Hospital Private 
114 Bangalore urban V-CARE MEDISCON HOSPITAL Private 
್‌ pepe 
115 Barigalare urban Mediscope Chest and Super Speciality Brite 
Hospital 
Bangalore urban |GANGA SPECIALTY HOSPITAL Private 
117 Bangalore urban The Bangalore Hospital Private 
BANGA TITUTE OF 
118 Bangalore urban LEME, Private 


Private 


— 


Bangalore urban manipal the prevention centre Private 
121 Bangalore urban Pulse Hospital Private 
122 Bangalore urban P D HINDUJA SINDHI HOSPITAL Private 


Bangalore urban REPUBLIC HOSPITAL 


Bangalore urban 


Dr GVG HEALTHCARE PVT LTD 


Private 


Private 


Bangalore urban 


Shankar super speciality hospital 


Private 


Ini 


Bangalore rural 


N RR Hospital 


AKASH HOSPITAL 


Bangalore rural 


1 _| Bangalore rural [Taluka Heath Center Doddaballapura [Government 

2 Bangalore rural [TALUK HOSPITAL NELAMANGALA Government 

3 Bangalore rural TALUK HOSPITAL DEVANAHALLI Government 
4 Bangalore rural TALUK HOSPITAL HOSAKOTE Government 

5 Bangalore rural Narayana Hrudayalaya Private Limited [Private 

6 

7 


Private 
MVJ MEDICAL COLLEGE AND RESEARCH 


8 Bangalore rural HOSPITAL Private 
9 Bangalore rural LEENA MULTISPECIALITY HOSPITAL Private 
10 Bangalore rural MANASA HOSPITAL Private 
The Oxford Medical College Hospital & K 
J: Bangalore rural Private 
Research cen 
— Bangalore rural RAMAIAH HARSHA HOSPITAL Private 
13 a Bangalore rural Nandi Multi Specialty Hospital Private 
SRI SIDDHARTHA INSTITUTE OF MEDICAL 
| 14 | Bangalore rura SCIENCES Private _| 
15 Bangalore rural he Suhas Hospital Private 
16 Bangalore rural Mar Thoma Mission Hospital Private 
17 | Bangalore rural Columbia Asia Hospital Doddaballapura [Private 


1@ಿ ಕರ್ನಾಟಕ ಸರ್ಕಾರ 


ಸಂಖ್ಯೆ ಆಕುಕ 228 ಎಸಿಎಸ್‌ 2020 ಕರ್ನಾಟಕ ಸರ್ಕಾರದ ಸಚಿವಾಲಯ 
ಬೆಂಗಳೂರು, ದಿನಾಂಕಃ23/6/2020 
ಅದಿಸೂಚನೆ 


ಈಗಾಗಲೇ ಕೋವಿಡ್‌-19 ಒಂದು ಸಾಂಕ್ರಾಮಿಕ ರೋಗವೆಂದು ವಿಶ್ವ ಆರೋಗ್ಯ ಸಂಸ್ಥೆಯು 
ಘೋಷಿಸಿದೆ ಹಾಗೂ ಈ ಸಾಂಕ್ರಾಮಿಕ ರೋಗದ ಹರಡುವಿಕೆಯಿಂದ ರಾಜ್ಯಕ್ಕೆ ಮಾರಕ/ಬೆದರಿಕೆ 
ಇರುವುದೆಂದು ರಾಜ್ಯ ಸರ್ಕಾರ ಗುರುತಿಸಿದೆ. ಕೋವಿಡ್‌-19 ನಿಂದ ಬಳಲುತ್ತಿರುವ ಹೆಚ್ಚಿನ ಸಂಖ್ಯೆಯ 
ಜನರಿಗೆ ಚಿಕಿತ್ಸೆಯ ಅಗತ್ಯವಿರುತ್ತದೆ. ಪ್ರಸ್ತುಕ ಈ ಚಿಕಿ್ಸೆಯನ್ನು ಮುಖ್ಯಪಾಗಿ ಸಾರ್ವಜನಿಕ ಆರೋಗ್ಯ 
ಸಂಸೆಗಳು (ಹಹೆಚ್‌ಐ) ಒದಗಿಸುತ್ತಿವೆ ಮತ್ತು ಖಾಸಗಿ ಆಸ್ಪತ್ರೆಗಳನ್ನು ಸರ್ಸಿಂಗ್‌ ಹೋಮ್ಸ್‌ 
ಇತ್ಯಾದಿಗಳನ್ನು (ಖಾಸಗಿ ಆರೋಗ್ಯ ಸೇವೆ ನೀಡುವವರು (ಪಿಹೆಚ್‌ಪಿ)) ಕೆಖಿಎ೦ಇ ಕಾಯ್ದೆಯಡಿ 
ನೊಂದಾಯಿತಗೊಂಡ ಆಸ್ಪತ್ರೆಗಳನ್ನು ರೋಗಿಗಳ ಚಿಕಿತ್ಸೆಯಲ್ಲಿ ಸೇರಿಸಿಕೊಳ್ಳುವುದು ಅಗತ್ಯವಾಗಿದೆ 


ರಾಷ್ಟೀಯ ಆರೋಗ್ಯ ಪ್ರಾಧಿಕಾರವು ತನ್ನ ಅಧಿಕೃತ ಜ್ಞಾಫನಾ ಪತ್ರ ಸಂಖ್ಯೆ 
ಎಸ್‌-12015/20/2020-ಎನ್‌.ಹೆಚ್‌,ಎ (ಹೆಚ್‌.ಎನ್‌ 8ಕ್ಯೂಚಿ) ದಿನಾಂಕೆ:4/4/2020ರಲ್ಲಿ ಎಏಬಿ- 
ಎಆರ್‌ಕೆ ಯೋಜನೆಯಲ್ಲಿ ಲಭ್ಯವಿರುವ ಕೋಡ್‌ಗಳನ್ನು ಪಾವತಿಗಾಗಿ ಬಳಸುವಂತೆ ನಿರ್ದೇಶಿಸಿದೆ 
ಮತ್ತು ಹೆಚ್ಚುವರಿ ರಕ್ಷಾ ಸಾಧನಗಳು ಮತ್ತು ಏಪಿಇಗಳನ್ನು ಒದಗಿಸುವ ಬಗ್ಗೆ ರಾಜ್ಯ ಸರ್ಕಾರಗಳು 
ನಿರ್ಧಾರ ಕೈಗೊಳ್ಳಬಹುದು ಎಂದು ತಿಳಿಸಿರುತ್ತದೆ ಮತ್ತು ಪ್ಯಾಕೇಜ್‌ ದರಗಳಿಗೆ ಸೇರ್ಪಡೆಗೊಳ್ಳುವ 
ಖಪಿಇಗಳು ಮತ್ತು ಇತರೆ ಉಪಭೋಗ್ಯ ವಸ್ತುಗಳಂತಂಹ ಹೆಚ್ಚುವರಿ ಅವಶ್ಯಕತೆಗಳ ವೆಚ್ಚಗಳ 


ದರಗಳನ್ನು ರಾಜ್ಯ ಸರ್ಕಾರ ನಿಗದಿಪಡಿಸಲು ತಿಳಿಸಿರುತ್ತದೆ. 
ಸರ್ಕಾರದ ಆದೇಶ ಸಂಖ್ಯೆ: ಆಕುಕ 197 (ಎ) ಅಮುಕಾ 2020, ದಿನಾಂಕ 4/6/2020 
ರನ್ಸ್ವಯ ಕಾರ್ಯಕಾರಿ ನಿರ್ದೇಶಕರು, ಸುವರ್ಣ -ಆರೋಗ್ಯ ಸುರಕ್ಷಾ ಟ್ರಸ್ನ್‌ರವರ ನೇತೃತ್ವದ 
ಸಮಿತಿಯನ್ನು ರಚಿಸಲಾಗಿದ್ದು, ಸದರಿ ಸಮಿಕಿಯು ಜನರಲ್‌ ವಾರ್ಡ್‌, ಹೆಚ್‌.ಡಿ.ಯು, ಐಸಿಯು 
ವೆಂಟಿಲೇಟರ್‌ ಇಲ್ಲದೆ, ಮತ್ತು ಐಸಿಯು ವೆಂಟಿಲೇಟರ್‌ ಸಹಿತರಲ್ಲಿ ಕೋವಿಡ್‌-19 ರೋಗಿಗಳ 
೪ ಚಿಕಿತ್ಸೆಗಾಗಿ ಪ್ಯಾಕೇಜ್‌ ದರಗಳನ್ನು ನಿಗದಿ ಪಡಿಸುವ ಪ್ರಸ್ತಾವನೆಯನ್ನು ಸಲ್ಲಿಸುವಂತೆ ಆದೇಶಿಸಿರುತ್ತದೆ. 
ye) 
ಎ ಈ ಸಮಿತಿಯು ಖಾಸಗಿ ಆಸ್ಪತ್ರೆಗಳು, ಆಸ್ಪತ್ರೆಗಳ ಸಮೂಹ ಮತ್ತು ಇತರೆ ಖಾಸಗಿ ಆಸ್ಪತ್ರೆಗಳ 
೪) ಸೆಂಘಗಳೊಂದಿಗ ಹಲವು ಸುತ್ತಿನ ಸಮಾಲೋಚನೆಗಳನ್ನು ನಡೆಸಿ ತನ್ನ ವರದಿಯನ್ನು ಸಲ್ಲಿಸಿದೆ. 
೩ ದಿನಾಂಕ 18/6/2020 ರಂದು ನಡೆದ ಕಾರ್ಯಪಡೆ ಸಮಿತಿಯ ಸಭೆಯಲ್ಲಿ ಸಮಿತಿಯ ವರದಿಯನ್ನು 
ಮಂಡಿಸಲಾಯಿತು. ಸಮಿತಿಯು ಸೂಚಿಸಿದ ಪ್ಯಾಕೇಜ್‌ ದರಗಳನ್ನು ಪರಿಶೀಲಿಸಿದ ನಂತರ 
Ne) ಕಾರ್ಯಪಡೆ ಸಮಿತಿಯು ಸರ್ಕಾರದ ಅನುಮೋದನೆ ಪಡೆಯಲು ಶಿಫಾರಸ್ಸು ಮಾಡಿದೆ. ಸಮಿತಿಯು 
\ ಸೂಚಿಸಿದ ಪ್ಯಾಕೇಜ್‌ ದರಗಳನ್ನು ಸರ್ಕಾರ ಒಪ್ಪಿಕೊಂಡಿದೆ. 
ನ ಗ್ಗ ' ಆದ್ದರಿಂದ, ಈಗ ವಿಪತ್ತು ನಿರ್ವಹಣಾ ಕಾಯ್ದೆ, 2005ರ ಅಡಿಯಲ್ಲಿ ಪ್ರಧಾನ ಮಾಡಿರುವ 
pa ಧಿಕಾರಗಳ ಬಳಕೆಯಲ್ಲಿ, ವಿಪತ್ತು ನಿರ್ವಹಣಾ ಕಾಯ್ದೆ, 2005ರ ಸೆಕ್ಷನ್‌ 24 (ಎಫ್‌) ಮತ್ತು ಸೆಕ್ಸನ್‌ 
24 (ಎಲ್‌) ಅಡಿಯಲ್ಲಿ ಪ್ರದತ್ತವಾದ ಅಧಿಕಾರಗಳ ಅಡಿಯಲ್ಲಿ, ರಾಜ್ಯ ಕಾರ್ಯಕಾರಿ ಸಮಿತಿಯ 
W) ಅಧ್ಯಕ್ಷರ ಸಾಮರ್ಥ್ಯದಲ್ಲಿ ಸ ಮಾಡಿರುವ, ಖಾಸಗಿ ಆಸ್ಪತ್ರೆಗಳಲ್ಲಿ ಹಾಸಿಗಗಳ ಸಂಖ್ಯೆಯನ್ನು 
Wilk ಹಂಚಲು ಮತ್ತು ಖಾಸಗಿ ರೋಗಿಗಳ ನಡುವೆ ಹಂಚಿಕೊಳ್ಳಲು ಮತ್ತು 
ANAM 1 ’ 
Nee pS 


Scanned with CGMScchner 


Annexure-2 


COVID 19_Under AB Ark Scheme_Bengaluru Urban District - Hospital wise Summary for 2nd 


December 2020 


Deaths claims 


VICTORIA HOSPITAL 

GENERAL HOSPITAL KR PURAM 
GENERAL HOSPITAL YELAHANKA 
General Hospital Jayanagar 


SI No. Hospital Name Hospital Sub Type Amount (in 
Cases 
lakhs) 
SJICR Government - - 
K C General Hospital Government 9 2.12 
SDS TRC RGICD Government 1 0.36 
Bowring and Lady Curzon Hospitals Government 4 1.44 


Government 
Government 
Government 
Government 


SIR CV RAMAN GENERAL HOPSITAL 
INDIRANAGAR 


Government 


10 GOVT HSIS GOSHA HOSPITAL 


Government 


12 Epedimic Disease Hospital 
LEPROSY HOSPITAL, 

ESIMC-PGIMSR Ml DEL HOSPITAL 
General Hospital Anekal 


11 TRAUMA AND EMERGENCY CARE CENTRE 


Government 
Government 
Government 
Government 
Government 


17 BGS GLOBAL HOSPITAL 
18 Sagar Hospitals 
VYDEHI HOSPITAL 


23 Suguna Hospital Bangalore 
24 Bhagwan Mahaveer Jain Hospital 


HOSPITAL 

NU Hospitals Pvt Ltd 
HBS HOSPITAL TRUST 
Yashomati Hospitals 


16 CHARAKA SUPER SPECIALITY HOSPITAL 


SAPTHAGIRI SUPER SPECIALITY HOSPITAL 


21 TRINITY HOSPITAL AND HEART FOUNDATION |Private 
22 M S Ramaiah Hospital 


RAJARAJESWARI MEDICALCOLLEGE AND 


29 SPECIALIST HEALTH SYSTEM PVT LIMITED 


Government 
Private 
Private 


Private 
Private 


Private 


Private 


Private 
Private 


Private 0.14 


kh 
25 


ASTER CMI HOSPITAL 
EAST POINT HOSPITAL 
33 


SANJEEVINI HOSPITAL Bangalore North 


KIMS HOSPITAL AND RESEARCH CENTER 


Fortis Hospital Bannerghatta Private 
FORTIS HOSPITAL Cunningham Road 


36 Apollo Hospitals, A Unit of Imperial Hospital 


Private 


Private 


7. 
Private E) 1.79 
4 


SANTOSH HOSPITAL 


43 SHIFAA HOSPITAL 


40 
41 

OFMEDICALSCIENCES AND HOSPITAL 
42 


~~ RAINBOW CHILDRENS MEDICARE PRIVATE private _ 
LIMITED 
38 ST JOHNS MEDICAL COLLEGE HOSPITAL Private 75 81.64 
[ 39 SPARSH HOSPITAL RR NAGAR Private 44 30.46 
ST THERESAS HOSPITAL Private pe 
BGS GLOBALINSTITUTE privdte 21 9.28 


2 1.28 


Private 
Private 28 19.14 
44 Apollo Hospitals Enterprise Limited Private 27 20.07 


45 PRASHANTH HOSPITAL Private 23 19.11 

46 PM SANTOSHA HOSPITAL Private ಈ = 

47 Aveksha Hospital Private ಹ್‌ il 1.00 

48 Nagappa Hadli Hospital Private 2 0.55 

49 NEW JANAPRIYA SUPER SPECIALITY private py 439 
HOSPITAL 

50 Mallige Medical Centre Pvt Ltd Private 8 7.40 


Deaths claims 
SI No. Hospital Name Hospital Sub Type € Amount (in 
ases 
L lakhs) 
52 DR BR AMBEDKAR MEDICAL COLLEGE AND privat 12 5.44 
rivate 7 
HOSPITAL 
ರ — 
53 Bhagwan Mahaveer Jain Hospital - Girinagar |Private 8 8.20 
54 Manipal Northside Hospital a unit of MHEPL |Private 42.96 


ST MARTHAS Hospital 


45,37 


56 Manipal Hospitals Bangalore Private 28.08 
57 PEOPLE TREE HOSPITALS Private 9:99 
58 CHINMAYA MISSION HOSPITAL Private 29 41.21 
Aster RV Hospital Private 10 9,05 
BANGALORE BAPTIST HOSPITAL Private 36 5257 
TRUSTWELL HOSPITALS PRIVATE LIMITED Private 1 0.57 
62 FORTIS HOSPITALS Private g z 
63 Rangadore Memorial Hospital Private 16 16.98 
64 Sakra Hospital Private 59 62.90 
65 Aaxis Hospital Private 1 0.34 
Columbia Asia Hospital-Whitefield Private - - 
Atreum Hospitals Pvt Ltd Private 3 2 
68 Agadi Hospital Private - - 
69 Vimalalaya Hospital a Unit of Vimalalaya 
hosptial 
70 _ [Comfort Multi Speciality Hospital 
71 [Vasavi Hospital 
72 [The Pulse Multispeciality Hospital Private 
73 Sreenivasa hospital Private 
74 M/S SHEKHAR HOSPITAL Private 
35 Sathya Sai Orthopadic and Multispeciality private 
Hospital _ 
76 MEDSTAR SPECIALITY HOSPITAL Private 1 0.52 
77 Athreya Hospital Private = 3 
38 Columbia Asia Referral Hospital Plate 42 38.12 
Yeshwanthpur 
79 Columbia Asia Hospital Hebbal Private 
80 Sri Sai Hospital Nagwara Private 
81 [PAN Nagarbhavi Hospitals Pvt Ltd Private 
82 [Punya Hospitals India pvt Ltd Private 
83 Pristine Hospital And Research Centre Put. private 
Ltd 
Columbia Asia Hospital Private 
Prakriya Hospitals A Unit of C Square private 
Healthcare 
GUNASHEELA SURGICAL AND MATERNITY K 
86 Private ತಿ ಷಿ 
HOSPITAL 
87 CURA Private 5 2.04 
88 Sri Ashwini Hospital Private 5; 3.33 
89 Vikram Hospital Bengaluru Private Limited |Private 25 23.39 
90 Apoorva Hospitals And Diagnostic Centre Private - = 
91 Rajshekar Multi Speciality Hospital Pvt Ltd Private - - 
92 Artyem Hospital Private - - 
93 Sevakshetra Hospital Private = ಜಿ 
94 Maya Multispeciality Hospital Private ಜ್ತ = 
95 Excelcare Hospital Excelcare Health Alliance private 6 7.43 
LLP 
96 Ananya Hospital Pvt. Ltd, Rajajinagar Private 1 0.42 
97 Citi Hospital Private 
98 Gayathri Hospitals Pvt Limited Private - = 
99 Sree sai prasad multispeciality Hospital Private 4 3.37 
100 |SriSai Hospitals Private ಆ = 
101 Lenus Hospitals Private - ಕಾ 
102 Sri Lakshmi Multi Specialty Hospital Private 16 14.61 
103 Sri Sai Ram Hospital Private ಈ ಕ 
104 Saralaya Hospitals pvt Ltd Private - - 


Deaths claims 
SI No. Hospital Name Hospital Sub Type Amount (in 
Cases 
lakhs) 
105 Nano hospital Private 2 0.85 
& 106 Navachethana Hospital A Unit of Pan Asia fiiiate 3 5.15 
Hospitals 
107 Kanva Sri Hospital Private ವು ಈ 
108 [fortis hospital Rajajinagar —[Private 1 0.49 
109 ASTRA SUPER SPECIALITY HOSPITAL Private 21 8.55 
[ 110 Manipal Hospitals Whitefield Private 5 4.92 
111 Dr Malathi Manipal Hospital Private 1 2.43 
112 APOLLO HOSPITALS ENTERPRISES LIMITED - private 1 0.49 
SHESHADRIPUR 
113 Vagus Super Speciality Hospital Private 4 3.93 
114 V-CARE MEDISCON HOSPITAL Private 9 7.09 
[ 115 Medliscope Chest and Super Speciality Private 10 10.11 
Hospital 
116 GANGA SPECIALTY HOSPITAL Private ಆ - 
117 TE Bangalore Hospital Private 3 ೫ 
118 BANGALORE INSTITUTE OF private 5 251 
[ GASTROENTEROLOGY 
119 |Swasa hospital Private - - 
120 manipal the prevention centre Private 
[ 121 [Pulse Hospital Private 
122 P D HINDUJA SINDHI HOSPITAL Private 
123 REPUBLIC HOSPITAL Private 1 ಕ 
124 Dr GVG HEALTHCARE PVT LTD Private ಈ - 
125 Shankar super speciality hospital Private 


i 


Total 


6 6.10 
1,576 1,264.06 


COVID 19_Under AB ArK Scheme_Bengaluru Rural District - Hospital wise Summary for 2nd 


Deaths claims 
SI No. Hospital N Hospital Sub Type i 
p lame ospital Sub Typ Cases Amount (in 
lakhs) 
gl Taluka Heath Center Doddaballapura Government - - 
2 TALUK HOSPITAL NELAMANGALA Government - 
L 3 TALUK HOSPITAL DEVANAHALLI Government = ಈ 
4 TALUK HOSPITAL HOSAKOTE Government ನ ಈ 
5 Narayana Hrudayalaya Private Limited Private 51 41.78 
6 N RR Hospital Private 5 3.30 
7 AKASH HOSPITAL Private ಜ್‌ ಈ ] 
MVJ MEDICAL COLLEGE AND RESEARCH A 
8 Private 41 23.49 
HOSPITAL 
9 LEENA MULTISPECIALITY HOSPITAL Private ಈ ಈ 
10 MANASA HOSPITAL Private 2 0.60 
11 The Oxford Medical College Hospital & Prt A _ 
Research cen 
[್‌ 12 RAMAIAH HARSHA HOSPITAL Private ಈ - 
L133 Nandi Multi Specialty Hospital Private - - 
14 SRI SIDDHARTHA INSTITUTE OF MEDICAL Private y _ 
SCIENCES 
F 15 ACE- Suhas Hospital Private 
16 Mar Thoma Mission Hospital Private 
17 Columbia Asia Hospital Doddaballapura Private 


Total 


Number 
Hospital Name of Cases 


| 1 st Philomina Hospital 


St. Marthas Hospital 
Sakra Hospital 


Janapriya Hospital 

Rangadore Memoraial hospital 
GVG INVIVO Hospitals JP Nagar 
Aveksha hospital Bangalore 
Navachethana hospital Bangalore 


Number 
of Cases 
122 


ಕರ್ನಾಟಕ ಸರ್ಕಾರ 


ಸಂಖ್ಯೆ: ಆಕುಕ 228 ಎಸಿಎಸ್‌ 2020 ಕರ್ನಾಟಕ ಸರ್ಕಾರದ ಸಚಿವಾಲಯ 
« ವಿಧಾನ ಸೌಧ, 
ಬೆಂಗಳೂರು, ದಿನಾಂಕ:23/6/2020 
ಅಧಿಸೂಚನೆ 


ಈಗಾಗಲೇ ಕೋವಿಡ್‌-19 ಒಂದು ಸಾಂಕಾಮಿಕ ರೋಗವೆಂದು ವಿಶ್ವ ಆರೋಗ್ಯ ಸ ಸಂಸ್ಥೆಯು 
ಘೋಷಿಸಿದೆ ಹಾಗೂ ಈ ಸಾಂಕ್ರಾಮಿಕ ರೋಗದ ಹರಡುವಿಕೆಯಿಂದ ರಾಜ್ಯಕ್ಕೆ ಮಾರಕ/ಬೆಬರಿಕೆ 
ಇರುವುದೆಂದು ರಾಜ್ಯ ಸರ್ಕಾರ ಗುರುತಿಸಿದೆ. ಕೋವಿಡ್‌-19 ನಿಂದ ಬಳಲುತ್ತಿರುವ ಹೆಚ್ಚಿನ ಸಂಖ್ಯೆಯ 
ಜನರಿಗೆ ಚಿಕಿತ್ಸೆಯ ಅಗತ್ಯವಿರುತ್ತದೆ. ಪ್ರಸ್ತುತ ಈ ಚಿಕಿತ್ಸೆಯನ್ನು ಮುಖ್ಯವಾಗಿ ಸಾರ್ವಜನಿಕ ಆರೋಗ್ಯ 
ಸಂಸ್ಥೆಗಳು (ಪಿಹೆಚ್‌ಐ) ಒದಗಿಸುತ್ತಿವೆ ಮತ್ತು ಖಾಸಗಿ ಆಸ್ಪತ್ರೆಗಳನ್ನು ನರ್ಸಿಂಗ್‌ ಹೋಮ್ಸ್‌ 
ಇತ್ಯಾದಿಗಳನ್ನು (ಖಾಸಗಿ ಆರೋಗ್ಯ ಸೇವೆ ನೀಡುವವರು (ಪಿಹೆಜ್‌ಪಿ)) ಕೆಪಿಎಂಇ ಕಾಯ್ದೆಯಡಿ 
ನೆಬಧಾಯಿತ ಗೊಂಡ ಆಸ್ಪತ್ರೆಗಳನ್ನು ರೋಗಿಗಳ ಚಿಕಿತ್ಸೆಯಲ್ಲಿ ಸೆ ಸೇರಿಸಿಕೊಳ್ಳುವುದು ಅಗತ್ಯವಾಗಿದೆ. 


ರಾಷ್ಟ್ರೀಯ ಆರೋಗ್ಯ ಪ್ರಾಧಿಕಾರವು ತನ್ನ ಅಧಿಕೃತ ಜ್ಞಾಪನಾ ಪತ್ರ ಸಂಖ್ಯೆ 
ಎಸ್‌-12015/20/2020-ಎನ್‌.ಹೆಚ್‌.ಎ (ಹೆಚ್‌. ಎನ್‌ಸ್ಕೂಎ) ದಿನಾಂಕ:4/4/2020ರಲ್ಲಿ ವಬಿ- 
ಎಆರ್‌ಕೆ ಯೋಜನೆಯಲ್ಲಿ ಲಭ್ಯವಿರುವ ಕೋಡ್‌ಗಳನ್ನು ಪಾವತಿಗಾಗಿ ಬಳಸುವಂತೆ ನಿರ್ದೇಶಿಸಿದೆ 
ಮತ್ತು ಹೆಚ್ಚುವರಿ ರಕ್ಷಾ ಾಧನಗಳು ಮತ್ತು ಪಿಪಿಇಗಳನ್ನು ಒದಗಿಸುವ ಬಗ್ಗೆ ರಾಜ್ಯ "ಸರ್ಕಾರಗಳು 
ನಿರ್ಧಾರ ಕೈಗೊಳ್ಳಬಹುದು ಎಂದು ತಿಳಿಸಿರುತ್ತದೆ ಮತ್ತು "ಪ್ಯಾಕೇಜ್‌ ದರಗಳಿಗೆ ಡೆಗೆ 
ಹಪಿಪಿಇಗಳು ಮತ್ತು ಇತರೆ ಉಪಭೋಗ್ಯ ವೆಸ್ತುಗಳಂತಂಹ ಹೆಚ್ಚುವರಿ- ಅಪಶ್ಯಕತೆಗಳ ವೆಚ್ಚಗಳ 
ದರಗಳನ್ನು ರಾಜ್ಯ ಸರ್ಕಾರ ನಿಗದಿಪಡಿಸಲು ತಿಳಿಸಿರುತ್ತದೆ. 


ಸರ್ಕಾರದ ಆದೇಶ ಸಂಖ್ಯೆ: ಆಕುಕ 197 (ಎ) ಅಮುಕಾ 2020, ದಿನಾಂಕ 4/6/2020 
ರನ್ವಯ ಕಾರ್ಯಕಾರಿ ನಿರ್ದೇಶಕರು, ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ನ್‌ರವರ ನೇತೃತ್ಸದ 
ಸಮಿತಿಯನ್ನು ರಚಿಸಲಾಗಿದ್ದು, ಸದರಿ ಸಮಿತಿಯು. ಜನರಲ್‌ ವಾರ್ಡ್‌, ಹೆಚ್‌.ಡಿ:ಯು, ಐಸಿಯು 
ವೆಂಟಿಲೇಟರ್‌ ಇಲ್ಲದೆ, ಮತ್ತು ಐಸಿಯು ವೆಂಟಿಲೇಟರ್‌ ಸಹಿತರಲ್ಲಿ ಕೋವಿಡ್‌-19 ರೋಗಿಗಳ 
ಚಿಕಿತ್ಸೆಗಾಗಿ ಪ್ಯಾಕೇಜ್‌ ದರಗಳನ್ನು ನಿಗದಿ ಪಡಿಸುವ ಪ್ರಸ್ತಾವನೆಯನ್ನು ಸಲ್ಲಿಸುವಂತೆ ಆದೇಶಿಸಿರುತ್ತದೆ. 


ಈ ಸಮಿತಿಯು ಖಾಸಗಿ ಆಸ್ಪತ್ರೆಗಳು, ಆಸ್ಪತ್ರೆಗಳ ಸಮೂಹ ಮತ್ತು ಇತರೆ ಖಾಸಗಿ ಆಸ್ಪತ್ರೆಗಳ 
ಸಂಘಗಳೊಂದಿಗೆ ಹಲವು ಸುತ್ತಿನ ಸಮಾಲೋಚನೆಗಳನ್ನು ನಡೆಸಿ ತನ್ನ ವರದಿಯನ್ನು ಸಲ್ಲಿಸಿದೆ. 
ದಿನಾಂಕೆ 18/6/2020 ರಂಡು ನಡೆದ ಕಾರ್ಯಪಡೆ ಸಾಕು ಸಭೆಯಲ್ಲಿ ಸಮಿತಿಯ ವರದಿಯನ್ನು 
ಮಂಡಿಸಲಾಯಿತು. ಸಮಿತಿಯು ಸೂಚಿಸಿದ ಪ್ಯಾಕೇಜ್‌ ದರಗಳನ್ನು ಪರಿಶೀಲಿಸಿದ ನತರ 
ಕಾರ್ಯಪಡೆ ಸಮಿತಿಯು ಸರ್ಕಾರದ ಅನುಮೋದನೆ ಪಡೆಯಲು ಶಿಫಾರಸ್ಸು ಮಾಡಿದೆ. ಸಮಿತಿಯು 
ಸೂಚಿಸಿದ ಪ್ಯಾಕೇಜ್‌ ದರಗಳನ್ನು ಸರ್ಕಾರ ಒಪ್ಪಿಕೊಂಡಿದೆ. 


ಆದ್ಧರಿಂದ, ಈಗ ವಿಪತ್ತು ನಿರ್ವಹಣಾ ಕಾಯ್ದೆ, 2005ರ ಅಡಿಯಲ್ಲಿ ಪ್ರಧಾನ ಮಾಡಿರುವ 
ಅಧಿಕಾರಗಳ ಬಳಕೆಯಲ್ಲಿ, ವಿಪತ್ತು ನಿರ್ವಹಣಾ ಕಾಯ್ದೆ, 2005ರ ಸೆಕ್ಷನ್‌ 24 (ಎಫ್‌) ಮತ್ತು ಸೆಕ್ಷನ್‌ 
24 (ಎಲ್‌) ಅಡಿಯಲ್ಲಿ ಪ್ರದತ್ತವಾದ ಅಧಿಕಾರಗಳ ಅಡಿಯಲ್ಲಿ, ರಾಜ್ಯ ಕಾರ್ಯಕಾರಿ ಸಮಿತಿಯ 
ಅಧ್ಯಕ್ಷರ ಸಾಮರ್ಥ್ಯದಲ್ಲಿ ಸಹಿ ಮಾಡಿರುವ, ಖಾಸಗಿ ಆಸ್ಪತ್ರೆಗಳಲ್ಲಿ ಹಾಸಿಗಗಳ ಸಂಖ್ಯೆಯನ್ನು 


ಸರ್ಕಾರದೊಂದಿಗೆ ಹಂಚಲು ಮತ್ತು ಖಾಸಗಿ ರೋಗಿಗಳ ನಡುವೆ ಹಂಚಿಕೊಳ್ಳಲು ಮತ್ತು 


pl PSR 


ಸರ್ಕಾರದಿಂದ ರೆಫರ್‌ ಮಾಡಿದ ಕೋವಿಡ್‌ ರೋಗಿಗಳ ಚಿಕಿತ್ಸೆಗಾಗಿ ಖಾಸಗಿ ಆರೋಗ್ಯ ಸೇಎ 
ನೀಡುವವರು ವಿಧಿಸಬಹುದಾದ ಪ್ಯಾಕೇಜ್‌ ದರಗಳನ್ನು ನಿಯಂತ್ರಿಸಲು ಮತ್ತು ಕೋವಿಡ್‌- 19. 
ನೇರವಾಗಿ ಖಾಸಗಿ ಅಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಲು ಇಚ್ಛಿಸಿರುವ ಖಾಸಗಿ ರೋಗಿಗಳಿಗೆ ಪ್ಯಾಕೇಜ್‌ 
ದರಗಳ ಮಿತಿಯನ್ನು ನಿಗಧಿಪಡಿಸಿ ಈ ಇಳಗಿನಂತೆ ಆದೇಶಿಸಲಾಗಿದೆ; 


1. ಕೋವಿಡ್‌-19 ರೋಗಿಗಳಿಗೆ ಚಿಕಿತ್ಸೆ ನೀಡಲು ಸೌಲಭ್ಯ ಹೊಂದಿರುವ ಖಾಸಗಿ ಆಸ್ಪತ್ರೆಗಳಲ್ಲಿನ 
50% ಹಾಸಿಗೆಗಳನ್ನು ಸಾರ್ವಜನಿಕ ಆರೋಗ್ಯ ಅಧಿಕಾರಿಗಳು ರೆಫೆರ್‌ ಮಾಡುವ ಮೂಲಕ 
ರೋಗಿಗಳ ಚಿಕತೆಗಾಗಿ ಕಾಯ್ದಿರಿಸುವುದು ಕಡ್ಡಾಯ. ಇದು ವೆಂಟಿಲೇಟರ್‌ನೊಂದಿಗೆ ಮತ್ತು 
ವೆಂಟಿಲೇಟರ್‌ ಇಲ್ಲದೆ, ಹೆಚ್‌.ಡಿ. ಯು, ಐಸಿಯು ಹಾಸಿಗೆಗಳನ್ನು ಒಳಗೊಂಡಿರುತ್ತವೆ. 
ಆಸ್ಪತ್ರೆಗಳು ಉಳಿದ 50% ಕೋವಿಡ್‌ ಹಾಸಿಗೆಗಳನ್ನು ಸೋವಿಡ್‌- 19 ರೋಗಿಗಳನ್ನು 
ಖಾಸಗಿಯಾಗಿ ಪ್ರವೇಶಿಸಲು ಬಳಸಕೊಳ್ಳಬಹುದು. 


2. ಪಿಪಿಜಿಗಳು: ಮತ್ತು ಇತೆರ ಉಪಭೋಗ್ಯ ವಸ್ತುಗಳನ್ನು ಒಳಗೊಂಡಂತೆ ಈ ಕೆಳಗಿನ ಪ್ಯಾಕೇಜ್‌ 
ದರಗಳು ಕೋವಿಡ್‌ 19 ರೋಗಿಗಳ ಚೆಕತೆಗಾಗಿ ಅನ್ವಯವಾಗುತ್ತವೆ : 


(ಎ) ಸಾರ್ವಜನಿಕ ಆರೋಗ್ಯ ಸಂಸ್ಥೆಗಳಿಂದ ರೆಫರ್‌ ಮಾಡಿದ ಕೋವಿಡ್‌ 19 ರೋಗಿಗಳ 
ಒಂದು ದಿನಕ್ಕೆ -ಪ್ಯಾಕೇಜ್‌ ದರಗಳು ಕಳಗಿನಂತಿವೆ; 


i. ಜನರಲ್‌ ವಾರ್ಡ್‌ ರೂ. 5200/- 
i. ಹೆಚ್‌.ಡಿ. ಯು ರೂ. 7000/- 

ii. ಐಸೊಲೇಷನ್‌ ಐಸಿಯು ವೆಂಟಿಲೇಟರ್‌ ರಹಿತ ರೂ, 8500/- 
iv. ಖಏಸೊಲೇಷನ್‌ ಐಸಿಯು ಪೆಂಟಿಲೇಟರ್‌ ಸಹಿತ ರೂ: 10000/- 


(ಬಿ) ನಗದು. ಪಾವತಿ (ವಿಮೆ ಅಲ್ಲದ) ಮಾಡುವ ಪಿಹೆಚ್‌ಪಿ ಗಳಿಂದ ನೇರವಾಗಿ ಪ್ರವೇಶ 
ಪಡೆದ ಖಾಸಗಿ ಕೋವಿಡ್‌-19 ರೋಗಿಗಳಿಗೆ ಒಂದು ದಿನಕ್ಕೆ . ಪ್ಯಾಕೀಜ್‌ದರ ಮಿತಿ 
ಕೆಳಗಿನಂತಿರತಕ್ಕದ್ದು; 

1 ಜನರಲ್‌ ವಾರ್ಡ್‌ ರೂ. 10,000/— 

1. ಹೆಚ್‌.ಡಿಯು ರೂ. 12,000/- 

I. ಐಸೊಲೇಷನ್‌ ಐಸಿಯು ವೆಂಟಿಲೇಟರ್‌ ರಹಿತ ರೂ. 15000/- 

IV... ಐಸೊಲೇಷನ್‌ ಐಸಿಯು ವೆಂಟಿಲೇಟರ್‌ ಸಹಿತ ರೂ. 25000/- 


3. ಖಾಸಗಿ ಆಸ್ಪತ್ರೆಗಳಲ್ಲಿನ ಕೋವಿಡ್‌ ರೋಗಿಗಳ ಚಿಕಿತ್ಸೆಗೆ ಸಂಬಂಧಿಸಿದ ನಿಯಮಗಳು ಮತ್ತು 
ಷರತ್ತುಗಳು ಕೆಳಕಂಡಂತಿವೆ : 

i ಈ ದರಗಳು ವಿಮಾ ಪ್ಯಾಕೇಜ್‌ಗಳಿಗೆ, ಚಂದಾದಾರರಾಗಿರುವ ರೋಗಿಗಳಿಗೆ: ಹಾಗೂ 
ಆಸ್ಪತ್ರೆಗಳು ಮತ್ತು ಕಾರ್ಪೊರೇಟ್‌ ಘಟಕಗಳ ನಡುವೆ ಮಾಡಿಕೊಂಡ 
ಒಪ್ಪಂದಗಳು/ಎಂಒಯುಗಳಿಗೆ ಅನ್ವಯಿಸುವುದಿಲ್ಲ. 

ij. Br ಶಿಫಾರಸ್ಸು (ಣೇ) ಮಾಡಿದ ಕೋವಿಡ್‌-19 ರೋಗಿಗಳು 

ಳಸಬೇಕಾದ 50% ಹಾಸಿಗೆಗಳನ್ನು ಲೆಕ್ಕಾಚಾರ ಮಾಡುವಾಗ, ಹಾಸಿಗೆಗಳು 

ಇವನ್ನ ವಾರ್ಡ್‌ಗಳಲ್ಲಿ, ಹಂಚಕೆ ವಾರ್ಡ್‌ಗಳಲ್ಲಿ ಅಥವಾ ಖಾಸಗಿ 
ವಾರ್ಡ್‌ಗಳಲ್ಲಿವ ಎಂಬ ಅಂಶವನ್ನು ಲೆಕ್ಕಿಸದೆ ಸಂಖ್ಯೆಯನ್ನು. ಎಣಿಸಲಾಗುತ್ತದೆ. 

iii ಖಾಸಗಿ ರೋಗಿಗಳಿಗೆ ಜನರೆಲ್‌ ವಾರ್ಡ್‌/ ಬಹು ಹಂಚಿಕೆ ವಾರ್ಡ್‌ಗಳಲ್ಲಿ ಪ್ಯಾಕೇಜ್‌ 

ದರದ ಮಿತಿ ಇರುವುದು. ಅರೆ ಖಾಸಗಿ (Twin sharing) ವಾರ್ಡ್‌ಗಳಿಗೆ ಹೆಚ್ಚುವರಿ 


2 ವಿಲ 


iv. 


vi. 


Vii. 


viii. 


xi. 


10% ಮತ್ತು ಏಕ ಕೊಠಡಿಗಳಿಗೆ 25% ಹೆಚ್ಚು ವಿಧಿಸಬಹುದು. ಸೂಟ್‌ಗಳಿಗೆ 
ಯಾವುದೇ ಮಿತಿ ಇರುವುದಿಲ್ಲ. - 

ಸರ್ಕಾರದಿಂದ ಗುರುತಿಸಲಾದ ರೋಗಿಗಳನ್ನು ಆಸ್ಪತ್ರೆಗಳಿಗೆ ಕಳುಹಿಸುವ 
ಕೋರಿಕೆಯನ್ನು ಬಿಬಿಎಂಪಿ, ಬಿಬಿಎಂಪಿ ವಲಯದ ಬೆಂಗಳೂರು ನಗರ ಮತ್ತು 
ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ ಸಂಬಂಧಿಸಿದಂತೆ ಆಯುಕ್ಷರು, ಬಿಬಿಎಂಪಿ 
ಇವರು ಮತ್ತು ಇತರೆ ಚಿಲ್ಲೆಗಳಿಗೆ ಸಂಬಂಧಿಸಿದಂತೆ ಆಯಾ ಜಿಲ್ಲಾಧಿಕಾರಿಗಳಿಂದ 
ಮಾಡಲಾಗುವುದು. 

ಅನಿರೀಕ್ಷಿತ ತೊಡಕುಗಳು/ಶಸ್ತ ಚಿಕಿತ್ಸೆಗಳು/ಇತರೆ ಸಹ-ಅಸ್ಪಸ್ಥ ಪರಿಸ್ಥಿತಿಗಳು/ 
ಗರ್ಭಧಾರಣೆ ಇತ್ಯಾದಿಗಳಿಗೆ ಸಂಬಂಧಿಸಿದಂತೆ, ಕೋವಿಡ್‌-19 ರೋಗಿಗಳ 
ಎಬಿ-ಎಆರ್‌ಕೆ ಪ್ಯಾಕೇಜ್‌ಗಳ ಅಡಿಯಲ್ಲಿ ಹೆಚ್ಚುವರಿ ಪ್ಯಾಕೇಜ್‌ಗಳು 
ಅನ್ನಯವಾಗುತ್ತವೆ. 

ಕಾಲ ಕಾಲಕ್ಕೆ ರಾಜ್ಯ ಸರ್ಕಾರವು ಹೊರಡಿಸುವ ಕ್ಲಿನಿಕಲ್‌ ಚಿಕಿತ್ಸೆ ಮತ್ತು ಬಿಡುಗಡೆ 
ನಿಯಮಗಳನ್ನು (Discharge protocol) ಕಟ್ಟುನಿಟ್ಟಾಗಿ ಪಾಲಿಸತಕ್ಕದ್ದು. 

ಸುವರ್ಣ ಆರೋಗ್ಯ ಸುರಕ್ಷಾ. ಟ್ರಸ್ಟ್‌ನ ಆನ್‌ಲೈನ್‌ ಪೋರ್ಟಲ್‌ ಮೂಲಕ ಎಲ್ಲಾ 
ಆಸ್ಪತ್ರೆಗಳು ನೊಂದಾವಣೆಯಾಗುವುದು ಕಡ್ಡಾಯ ಮತ್ತು ಎಸ್‌.ಎ.ಎಸ್‌.ಟಿ ಯಿಂದ 
ಶಾಸನಬದ್ಧ ದಾಖಲೆಗಳ ಡೆಸ್ಕ್‌ಟಾಪ್‌ ಪರಿಶೀಲನೆಯೊಂದಿಗೆ ತ್ವರಿತವಾಗಿ 
ನೊಂದಾವಣೆಗೊಳ್ಳುತ್ತವೆ. 

ಸಾರ್ವಜನಿಕ ಆರೋಗ್ಯ ಪ್ರಾಧಿಕಾರವು ರೆಫರ್‌ ಮಾಡಿರುವ ಕೋವಿಡ್‌-19 
ರೋಗಿಯ ಚಿಕಿತ್ಸೆಗಾಗಿ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್‌ನಿಂದ ಆಟೋ 
ಆಥರೈಜೇಷನ್‌ ಮಾಡಲಾಗುವುದು. 

ಬಿಪಿಎಲ್‌ ಮತ್ತು ಎಪಿಎಲ್‌" ವಿಭಾಗಗಳಿಗೆ ಸೇರಿದವರು, ವಲಸೆ ಕಾರ್ಮಿಕರು ಮತ್ತು 
ಪಿಡಿಎಸ್‌ ಕಾರ್ಡ್‌ ಹೊಂದಿರದ ಅಂತರ ರಾಜ್ಯಗಳಿಂದ ಮರಳಿದವರು ಸೇರಿದಂತೆ 
ಎಲ್ಲಾ ಕೋವಿಡ್‌-19 ರೋಗಿಗಳನ್ನು ಉಲ್ಪಣಿಸುತ್ತಿರುವ ಸಾಂಕ್ರಾಮಿಕ ಪರಿಸ್ಥಿತಿಯ 
ದೃಷ್ಟಿಯಿಂದ ಅರ್ಹರೆಂದು ಪರಿಗಣಿಸಲಾಗುತ್ತದೆ. 

ಸಾರ್ವಜನಿಕ ಆರೋಗ್ಯ ಸಂಸ್ಥೆಗಳಿಂದ ರೆಫೆರ್‌ ಮಾಡಲ್ಲಟ್ಟ ರೋಗಿಗಳಿಗೆ ಮತ್ತು 
ಖಾಸಗಿಯಾಗಿ ದಾಖಲಾದ ರೋಗಿಗಳಿಗೆ ಸಲ್ಲಿಸುವ ವೈದ್ಯಕೀಯ ಸೇವೆಗಳ 
ಗುಣಮಟ್ಟದಲ್ಲಿ ಯಾವುದೇ ರಾಜಿ ಮಾಡಬಾರದು. 

ಕ್ಷೇಂಗಳ ಇತ್ಯರ್ಥಕ್ಕಾಗಿ ಸುವರ್ಣ: ಆರೋಗ್ಯ ಸುರಕ್ಷಾ ಟ್ರಸ್ಟ್‌ ನೋಡಲ್‌ 
ಏಜೆನ್ಸಿಯಾಗಿರುತ್ತದೆ. 


4. ಈ ಆದೇಶವನ್ನು ಪಾಲಿಸದಿದ್ದಲ್ಲಿ ವಿಪತ್ತು ನಿರ್ವಹಣಾ ಕಾಯ್ದೆ, 2005 ಮತ್ತು ಭಾರತೀಯ 
ದಂಡ ಸಂಹಿತೆಯ ಸಂಬಂಧಿತ ವಿಭಾಗಗಳ ಅಡಿಯಲ್ಲಿ ಶಿಕ್ಲಾರ್ಹವಾಗಿರುತ್ತದೆ. 
5. ಮುಂದಿನ ಆದೇಶದವರೆಗೆ ಈ ಆದೇಶವು ಕಾರ್ಯರೂಪದಲ್ಲಿರುತ್ತದೆ. 


'ಇವರಿಗೆ, 


ಪಹಲನಿಾಂಯಜಿನ್ಣ 


(ಟಿ.ಎಂ. ವಿಜಯ್‌ ಭಾಸ್ಕರ್‌) 
ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಮತ್ತು 
ಅಧ್ಯಕ್ಷರು, ರಾಜ್ಯ ಕಾರ್ಯಕಾರಿ ಸಮಿತಿ, ಎಸ್‌.ಡಿ.ಎಂ.ಎ 


ಸಂಕಲನಕಾರರು, ಕರ್ನಾಟಕ ರಾಜ್ಯ ಪತ್ರ, ಬೆಂಗಳೂರು ಇವರಿಗೆ ತಕ್ಷಣ ಕರ್ನಾಟಕ ರಾಜ್ಯ ಪತ್ರದಲ್ಲಿ 
ಪ್ರಕಟಿಸಲು ಸೂಚಿಸಿದೆ. 


ಪ್ರತಿಯನ್ನು ಮಾಹಿತಿಗಾಗ, ಅನುಸರಣೆ ಹಾಗೂ ಸಂಬಂಧಪಟ್ಟ ಎಲ್ಲರಿಗೂ ಪ್ರಸರಣಕ್ಕಾಗಿ ಸ 


BESS EE 


RN 
fer 


[en 
[8] 


13. 


ಆಯುಕ್ತರು, ಬಿಬಿಎಂಪಿ / ವಿಶೇಷ ಆಯುಕ್ತರು, ಬಿಬಿಎಂಪಿ 

ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 
ಕರ್ನಾಟಕ ರಾಜ್ಯದ ಎಲ್ಲಾ ಪ್ರಾದೇಶಿಕ ಆಯುಕ್ತರು 

ಆಯುಕ್ತರು / ನಿರ್ದೇಶಕರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು 

ಕಾರ್ಯಕಾರಿ ನಿರ್ದೇಶಕರು, ಸುವರ್ಣ ಆರೋಗ್ಯ ಸುರಕ್ಷಾ ಟಿಸ್ಟ್‌ 

ಎಲ್ಲಾ ಜಿಲ್ಲಾಧಿಕಾರಿಗಳು 

ಅಭಿಯಾನ ನಿರ್ದೇಶಕರು, ರಾಷೀಯ ಆರೋಗ್ಯ ಅಭಿಯಾನ, ಬೆಂಗಳೂರು 

ನಿರ್ದೇಶಕರು, ವೈದ್ಯಕೀಯ ಶಿಕ್ಷಣ, ಬೆಂಗಳೂರು. 

ಎಲ್ಲಾ ವಧಗೀಯ. ] ಜಂಟಿ ನಿರ್ದೇಶಕರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 


. ಮುಖ್ಯ ಆರೋಗ್ಯಾಧಿಕಾರಿಗಳು, ಬಿಬಿಎಂಪಿ 
. ಅಧ್ಯಕ್ಷರು. ಭಾರತೀಯ ವೈದ್ಯಕೀಯ ಅಸೋಸಿಯೇಷನ್‌, ಕರ್ನಾಟಕ- ಮಾಹಿತಿಗಾಗಿ ಹಾಗೂ 


ಎಲ್ಲ ಸದಸ್ಯರಿಗೂ ತಲುಪಿಸುವುದು. 


. ಎಲ್ಲಾ ಜಿಲ್ಲಾ ಆಕುಕ ಅಧಿಕಾರಿಗಳು / ಜಿಲ್ಲಾ ಶಸ್ತ ಸ್ವಚಿಕಿತ್ಸರು / ವೈದ್ಯಕೀಯ ಆಡಳಿತಾಧಿಕಾರಿಗಳು 


ಮತ್ತು ತಾಲ್ಲೂಕು ವೈದ್ಯಕೀಯ ಅಧಿಕಾರಿಗಳು ಮೆತ್ತು ಕರ್ನಾಟಕದ ಎಲ್ಲಾ: ಸಾರ್ವಜನಿಕ 
ಆಸ್ಪತ್ರೆಗಳ ವೈದ್ಯಕೀಯ ಅಧೀಕ್ಷಕರು 
ರಾಜ್ಯದ ಎಲ್ಲಾ ಖಾಸಗಿ ವೈದ್ಯಕೀಯ ಸಂಸ್ಥೆಗಳು 


GOVERNMENT OF KARNATAKA 


No: HFW 228 ACS 2020 Karnataka Government Secretariat, 
Vidhana Soudha, 
Bangalore, Dated 23.06.2020. 
NOTIFICATION 


Whereas the State Government recognizes that the State is threatened with the spread of 
COVID-19 epidemic, already declared as a pandemic by the World Health Organization. A 
large number of persons affected by COVID-19 are in the need of treatment, which at present is 
being mainly provided by Public Health institutions (PHIs) and it has become imperative to 
involve private hospitals, nursing homes etc.,(herein after referred as Private Healthcare 
Providers(PHPs)) registered under KPME Act, in the treatment of such patients. 


Whereas the National Health Authority in its Office Memorandum No. S-12015/20/2020- 
NHA(HN&QA), dated 04.04.2020 has directed to utilize codes available in the Ayushman 
Bharat-Arogya Karnataka (Ab-Ark) scheme for payments and has allowed the State to decide the 
cost of additional requirements like PPEs and other consumables that would add to the package 
rates. 


Whereas a Committee headed by Executive Director, Suvarna Arogya Suraksha Trust 
(SAST) was constituted by the Government vide G.0. No. Aakuka 197 (a) Aamuka 2020, dated 
4.6.2020 with the mandate of submitting a proposal for fixing the package rates for the treatment 
of COVID-19 patients for General ward, HDU, ICU without ventilator and ICU with ventilator. 


Whereas the Committee held many rounds of consultations with the Associations of 
private hospitals, chains of hospitals and other private hospitals and has submitted its report. The 
report of the Committee was placed before the Task Force Committee in their meeting held on 
18.6.2020. The Task Force Committee after going through the package rates recommended 
obtaining Government approval for the rates suggested by the Committee. The Government has 
accepted the package rates suggested by the Committee. 


Now, therefore, in exercise of the powers conferred under the Disaster Management Act, 
2005, the undersigned in his capacity of Chairman of the State Executive Committee, under the 
Powers vested under Section 24(f) and Section 24(1) of the Disaster Management Act, 2005, 
issues the following orders to share the number of beds in private hospitals between Government 
referred and Private patients and to regulate the package rates to be charged by the PHP for the 
treatment of Government referred COVID-19 patients and the Package rate ceiling for treating’ 
Private COVID-19 patients: 


(1) 50% of the beds in Private hospitals having facilities to treat COVID-19 patients shall be 
reserved for the treatment of patients referred by the public health authorities. This will = 


“mw 


ಫ್ರಿ 


include the HDU and ICU beds both with and without ventilator. The hospitals may utilize 
the remaining 50% of COVID beds for admitting COVID-19 patients privately. 


(2) The following package rates inclusive of PPEs and other consumables shall apply for the 
treatment of COVID patients: 


(a) Package rates for COVID-19 patients referred by the Public Health Authorities shall 
be as follows : 


(1) General ward — Rs.5,200/- 
(2) HDU - Rs.7,000/- 
(3) Isolation ICU without ventilator — Rs.8,500/- 
(4) Isolation ICU with ventilator — Rs.10,000/- 


(b) Package rate ceilings for private COVID-19 patients directly admitted by PHPs 
making cash payment (non-insurance) shall be as follows 


(1) General ward - Rs.10,000/- 
(2) HDU - Rs.12,000/- 
(3) Isolation ICU without ventilator - Rs.15,000/- 
(4) Isolation ICU with ventilator - Rs.25,000/- 


(3) The terms and conditions connected to the treatment of COVID-19 patients in the 


private hospitals shall be as follows: 


) These rates will not be applicable for the patients subscribing to insurance packages 
as well as for the agreements / MOUs entered into between the hospitals and the 
corporate entities. 

(ii) While calculating 50% of the beds to be utilized by the Government patients, the 
number will be counted irrespective of the fact that the beds are located in general 
wards, sharing wards or in private wards. 

(iii)The package rate ceilings for private patients are for General Wards / Multi Sharing 
Wards. An additional 10% may be charged for Twin Sharing Wards & 25% more 
for Single Rooms. There will be no ceiling for Suites. 

(iv)Requisitioning of hospitals for sending government patients will be done by 
Commissioner, BBMP in respect of BBMP area Bangalore Urban and Bangalore 
Rural Districts and Deputy Commissioners in respect of other districts. 

(¥) In respect of unforeseen complications / surgeries / other co-morbid conditions / 
pregnancy etc., of the COVID-19 patients additional packages under AB-ArK 
packages will apply. 

(vi) The Clinical Treatment and Discharge protocols issued by the State Government 
from time to time shall be strictly followed. 


“WM 


23 


(vii) All the hospitals shall get empanelled through the online portal of the Suvarna 


Arogya Suraksha Trust with desktop review of statutory documents by the SAST 
on a fast forward basis. 


(viii) Referral of a COVID -19 patient by a Public Health Authority will be treated as 


Auto Authorization by SAST. 


(ix) All COVID-19 patients including those belonging to BPL and APL categories, 


(%) 


migrant labourers and interstate returnees not possessing PDS card shall be 
considered as eligible in view of the unprecedented pandemic situation. 

There should be no compromise on the quality of medical services rendered to the 
patients referred by the Public Health Authorities and those admitted privately. 


(xi) The Suvarna Arogya Suraksha Trust will be the Nodal Agency for the settlement of 


claims. 


(4) Non-compliance to this Order will attract punishment under the relevant Sections of the 
Disaster Management Act, 2005 and the Indian Penal Code. 


(5) This order will be in operation until further orders. 


Chief Secretary to Government & 
Chairman, State Executive 
Committee, SDMA 


To:The Compiler, Karnataka Gazette, Bangalore for publication in the Special Gazette 
immediately. s 


Copy for information, compliance and circulation to all the concerned : 
1. The Commissioner, BBMP / Special Commissioner, BBMP. : 


13. 


. Additional Chief Secretary to Govt., HFW Dept 


All the Regional Commissioner in the State of Karnataka. : 

The Commissioner / Director, Department of Health and Family Welfare, Bangalore. 
Executive Director, Suvarna Arogya Suraksha Trust. * 

All the Deputy Commissioners in the State of Karnataka. 

Mission Director, NHM Bangalore. 

The Director, Medical Education, Bangalore. * 

All Divisional / Join Directors, Health and Family Welfare Department. 


. Chief Health Officer, BBMP. 


The President, Indian Medical Association, Karnataka for information and circulation 
to all the members. ಸ 


- All the District Health Officers / District Surgeons / Administrative Medical Officers 


and Taluk Medical Officers and Medical Superintendents of all General Hospitals in 
Kamataka. - Aಮ4ನುನಿಲಲಮದೆ ಮಖಬಾಂಸಲಿ 


All Private Medical Establishments in the State. 


